ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


್ಲ ಸಂಖ್ಯೆ 589 
ಸದಸ್ಯರ ಹೆಸರು 


ಶ್ರೀ ಕೆ.ಸಿ. ಕೊಂಡಯ್ಯ 


ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 
po 
ಪ್ರಶ್ನೆ ಉತ್ತರ 
|e) ರಾಜ್ಯದಲ್ಲಿ ವಿದ್ಯುತ್‌ ಕಾಯಿದೆಯ ತಿದ್ದುಪಡಿ | ಅ) | ಕೇಂದ್ರ ಇಂಧನ ಮಂತ್ರಾಲಯವು ವಿದ್ಯುಚ್ಛಕ್ತಿ ಕಾಯ್ದೆ - 
ಪ್ರಸ್ತಾವವನ್ನು ಮರು ಪರಿಶೀಲಿಸುವಂತೆ ಕೇಂದ್ರ 2003 ಕ್ಕೆ ಪ್ರಸ್ತಾಪಿಸಿರುವ ತಿದ್ದುಪಡಿಗಳ ಬಗ್ಗೆ ಸರ್ಕಾರದ 
ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಭಿಪ್ರಾಯ ತನ್ನ ಅಭಿಪ್ರಾಯವನ್ನು ಸಲ್ಲಿಸಿದೆ. 
ವ್ಯಕ್ತಪಡಿಸಿದೆಯೇ ; 
ಆ) 1) [ರೈತರಿಗೆ ಉಚಿತ ವಿದ್ಯತ್‌ ಪಾರ್ಯನಲು ಅನುದಾನವನ್ನು | 


ಹಾಗಿದ್ದಲ್ಲಿ, ಇದರಿಂದ ಉಚಿತ ವಿದ್ಯುತ್‌ 
ಪೂರೈಸುವ ಯೋಜನೆಗಳಿಗೆ ಧಕ್ಕೆಯಾಗುವುದು 
ಸರ್ಕಾರದ ಗಮನದಲ್ಲಿದೆಯೇ , ಈ ಕುರಿತು 
ಸರ್ಕಾರದ ನಿಲುವೇನು ? 


Direct Benefit Transfer (DBT) ಮೂಲಕ ವಿತರಿಸುವ 
ವಿಧಾನ ಕುರಿತು ತಿದ್ದುಪಡಿಯನ್ನು ಕೇಂದ್ರ ಇಂಧನ 
ಮಂತ್ರಾಲಯವು ಪ್ರಸ್ತಾಪಿಸಿದ್ದು ಈ ಅನುದಾನ 
ಹಂಚಿಕೆಯ ವಿಧಾನವನ್ನು ರಾಜ್ಯ ಸರ್ಕಾರದ 
ಹಂತದಲ್ಲಿಯೇ ನಿರ್ಧಾರ ಕೈಗೊಳ್ಳುವುದು ಸೂಕ್ತವೆಂದು 
ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 193 ಇಬಿಎಸ್‌ 2020 


ಮನೆ. ಟಿBಂಸರೆ 


(ಬಿ.ಎಸ್‌. ಯಡಿಯೂರಪ್ಪ) ಮ್‌ 
ಮುಖ್ಯ ಮಂತ್ರಿ 


